ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 474 


ಉತ್ತರಿಸಬೇಕಾದ ದಿನಾಂಕ 
ಸದಸ್ಯರ ಹೆಸರು 


ಉತ್ತರಿಸುವ ಸಚಿವರು 


06.03.2020 

:ಡಾ।| ಜೈಮಾಲರಾಮಚಂದ್ರ (ನಾಮ 
ನಿರ್ದೇಶನ ಹೊಂದಿದವರು) 

: ಮಾನ್ಯ ಪ್ರವಾಸೋದ್ಯಮ ಮತ್ತು ಕನ್ನಡ 
ಮತ್ತು ಸಂಸ್ಕತಿ ಹಾಗೂ ಯುವ ಸಬಲೀಕರಣ 


ಮತ್ತು ಕ್ರೀಡಾ ಸಚಿವರು 

ಕ್ರಸಂ ಪ್ರಶ್ನೆ ಉತ್ತರ 

ಅ | ರಾಜ್ಯದಲ್ಲಿ ಎಷ್ಟು ಕ್ರೀಡಾ ಶಾಲೆಗಳಿವೆ; ಯಾವ | ರಾಜ್ಯದಲ್ಲಿ ಒಟ್ಟು 34 ಕ್ರೀಡಾ ವಸತಿ ಶಾಲೆ/ನಿಲಯಗಳಿವೆ. 
ಯಾವ ರೀತಿಯ ಕ್ರೀಡೆಗಳಿಗೆ ರಬೇತಿ 
Fu bs EE ತರಬೆತಿ ಸ್ಯೀಜ್ಞಾ ವಸತಿ ಶಾಲೆ/ನಿಲಯಗಳಲ್ಲಿ ಅಥ್ಲೆಟಿಕ್ಸ್‌, 

a ವಾಲಿಬಾಲ್‌, ಬಾಸೈಟ್ಕಾಲ್‌, ಫುಟ್ಕಾಲ್‌, ಹಾಕಿ, ಕುಸ್ತಿ, 
ಆರ್ಜ್‌ರಿ, ಫೆನ್ನಿಂಗ್‌, ಖೋ-ಖೋ, ಕಬಡ್ಡಿ, ಜಿಮ್ನಾಸ್ಕಿಕ್ಸ್‌, 
ಸೈಕ್ಲಿಂಗ್‌, ಈಜು, ಜೂಡೋ ಕ್ರೀಡಾ ವಿಭಾಗಗಳಲ್ಲಿ ಕ್ರೀಡಾ 
ತರಬೇತಿ ನೀಡಲಾಗುತ್ತಿದೆ. 

ಆ | ಗ್ರಾಮೀಣ ಭಾಗದ ಯುವಕ/ಯುವತಿಯರಿಗೆ | ಗ್ರಾಮೀಣ ಭಾಗದ ಯುವಕ/ಯುವತಿಯರಿಗೆ ಪ್ರತ್ಯೇಕವಾಗಿ 
ಪ್ರತ್ಯೇಕವಾಗಿ ಸರ್ಕಾರದಿಂದ ಯಾವುದಾದರೂ | ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ 
ಯೋಜನೆಗಳಿವೆಯೇ; ಗ್ರಾಮೀಣ ಕ್ರೀಡೋತ್ಸವ, ಯುವ ಕ್ರೀಡಾ ಮಿತ್ರ, ಯುವ 

ಚೈತನ್ಯ ಯೋಜನೆಗಳನ್ನು ರೂಪಿಸಲಾಗಿದೆ. 

ಇ | 2019-20 ನೇ ಸಾಲಿಗೆ ಹೊಸದಾಗಿ ಎಷ್ಟು ಕ್ರೀಡಾ | 2019-20ನೇ ಸಾಲಿನಲ್ಲಿ ಯಾವುದೇ ಹೊಸ ಕ್ರೀಡಾ ವಸತಿ 


ಶಾಲೆಗಳನ್ನು 
ಮಾಡಿದೆ? 


ತೆರೆಯಲು ಸರ್ಕಾರ ಚಿಂತನೆ 


ಶಾಲೆ/ನಿಲಯವನ್ನು ಆರಂಭಿಸುವ ಪ್ರಸ್ತಾವನೆ ಇರುವುದಿಲ್ಲ. 


ವೈಎಸ್‌ ಡಿ-/ಇಬಿಬಿ/15/2020 


೫ರ 


ಪಿ.ಟಿ. ರವಿ) 


ಪ್ರವಾಸೋದ್ಯಮ ಮತ್ತು ಕನ್ನಡ ಮತ್ತು ಸಂಸ್ಕೃತಿ 
ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿ:ವರು. 


